i 


ಚಾಳುಕ್ಯ ಹಾಗೂ ಹೊಯ್ಬಳ ಮನೆತನಗಳ ಇತಿಹಾಸದ ಮೇಲೆ 


ಹೊಸ ಬೆಳಕ 


ಕರ್ನಾಟಕದ ಹಿರಿಮೆ ಗರಿಮೆಗಳನ್ನು ಹಿಮಾಲಯದ 
ತಪ ಲಿನ ನೇಪಾಲದಿಂದ ಹಿಂದೂಸಾಗರದ ಲಂಕಾ 
ದ್ವೀಪದವರೆಗೆ ಬೆಳೆಸಿದ ಕೀರ್ತಿ ಕಲ್ಯಾಣ ಚಾಳುಕ್ಯ 
ಹೊಯ್ಸಳರು ವಿನಯಾದಿತ್ಯನ ಕಾಲ 
ದಿಂದ ಆ ಮನೆತನಕ್ಕೆ ಹೆಣ್ಣು ಕೊಟ್ಟು ತಂದವರು. 
ಅಂತೆಯೆ ಕರ್ನಾಟಕದ ಇನ್ನೊಂದು ಮಾಂಡಲಿಕ 


ಅಂತೆಯೆ ಇನ್ನೂ ಕೆಲವು ರಾಜಮನೆತನಗಳೂ 
ಆ ಕಾಲದಲ್ಲಿ ಸಂಬಂಧಿಗಳೇ. ಚಾಳುಕ್ಯ ಚಕ್ರವರ್ತಿ 
೬ನೆಯ ವಿಕ್ರಮಾದಿತ್ಯನ ಅನಂತರ ಆ ಮನೆತನದ ಕೀರ್ತಿ 
ಕಾಂತಿಯ ಬೆಳಕು ಕುಂದುತ್ತ ನಡೆಯಿತು. ಕರ್ನಾಟಕದ 
ಉತ್ತರದಲ್ಲಿ ನೆಂಟರಾದ ಕಳಚುರಿಗಳು, ಸೇಉಣರು 
ಮತ್ತು ಕಾಕತಿಯರು ಪ್ರಬಲರಾದರೆ ದಕ್ಷಿಣದಲ್ಲಿ 
ಹೊಯ್ಸಳರು ಆತ್ಮಂತ ಪ್ರಬಲರಾದರು ; ತಾವೇ ನಿಂತು 
ಬೆಳೆಸಿದ ಆ ಚಾಳುಕ್ಯ ಸಾಮ್ರಾಜ್ಯವನ್ನು ಮುರಿದು 
ಮಣ್ಣು ಪಾಲು ಮಾಡಿದರು, ಕಲ್ಯಾಣದ ಚಾಳುಕ್ಕರ 
ಮನೆಯನ್ನು ಯಾರು ಮುರಿದರು ಎಂಬುದು ಈಗ 


ಸ ಈದ 
ಸೆರಿತ್ರೆಯೆ ಪುಸ್ತ ಕಗಳಲ್ಲಿ ಒಂದು ಊಹಾ ಪ್ರಪಂಚ. 


ಕಳಚುರಿಯರು ಮುರಿದರು. ಕಾಕೆತಿಯರು ಮುರಿದರು, 
ಇತ್ನಾದಿ: 
[3] 


But a more formidable foe of the 
Chalukya was Kakatiya Rudradeva, The 
Anmakonda inscription of 1163 A,D. of 
this chief, states that 711/2 111 dicd of 
00850271 du> 10 11 fright cf Rudra. As 
tlie latest date of Taila 111 falls in the 
middle of 1162 A.D., Lc appears to have 
died about the end of that year. This was 
also the year when Bijjala finally declared 
himself as the soverign of the entire 
Chalukya Kingdom. The Harasur and 
Kalgi records of Bijjala’s son Sovideva 
dated 1172-73 A,D., state in clear terms 
that this usurper put to death several 
members of the royal family of the 
Chalukyas. 1 wouid 1101 be surprising if 
Taila 111 was one of them. 


ಚಾಳುಕೃ ಚಕ್ರವರ್ತಿ ೩ನೆಯ ತೈಲಪನು ಹೇಗೆ, 


ಎಲ್ಲಿ ಸತ್ತನೆಂಬುದು ಸದ್ಯ ಚರಿತೆ.ಗೆ ತಿಳಿಯದ ಸಂಗತಿ. 
ಕ್‌ ಹ [ 


1. ಡಾ| ಪಿ, ಬಿ, ದೇಸಾಯಿ (ಸಂ): ಎ ಹಿಸ್ಟರಿ ಆಫ್‌ ಕರ್ನಾಟಕ (ಎರಡನೆಯ ಆವೃತ್ತಿ), ಧಾರವಾಡ, ೧೯೮೧, 


ಪು. ೧೯೦ 


ಜಾನಿ 
ಇತಿಹಾಸ ದರ್ಶನ 


೪೧ 


ಆದರೆ ಇತ್ತೀಚೆಗೆ “ಪ್ರಬುದ್ಧ ಕರ್ಣಾಟಕ” ಪತ್ರಿ ಕೆಯ ಕರ್ನಾಟಿಕ, ಸಂಪುಟ ೧೫, ಬೇಲೂರು ಶಾಸನ ಸಂಖ್ಯೆ-೯೩ 


ಸಂಪುಟ-೫೭, ಸಂಚಿಕೆ-೩ರಲ್ಲಿ “ಶಾಸನಕವಿ ಷನ (ಪರಿಷ್ಕೃತ) ಎಂದು ಪ ್ರಕಟವಾಗಿದೆ. Weg ರ 
-ವಿಬುಧ' (ಸಂಶೋಧನೆ) ಎಂಬೊಂದು. ಲೇಖನ ಪ್ರಸಿದ್ಧ ದೇವಾ ಜಯಾ ಹೊಯ್ತ ಿಳೇಶ್ವರ ದೇವಸ್ಥಾನ 
ಅಚ್ಚಾ ಗಿದೆ. ಈ ಶಾಸನ ಕವಿ ಮಾಧವ ವಿಬುಧನು ದಲ್ಲಿಯೆ ಅಲ್ಲಿನ ನವರಂಗದಲ್ಲಿ ಇರುವ *ಪ್ರೌಢದೇವ 
ಹೊಯ್ಸಳ ದೊರೆ ೧ನೆಯ ನರಸಿಂಹನ ಆಸ್ಥಾನ ದಲ್ಲಿದ್ದ ರಾಯನ ಕಂಬ" ಎಂದು ಪ್ರಸಿದ್ಧವಾದ ಕಂಬದಲ್ಲಿಯೆ 
ವ್ಯಕ್ತಿ. ಈ ಶಾಸನವನ್ನು ಮೊದಲು ಓದಿದವರು ಈ ಶಾಸನವನ್ನು ನಾಲ್ಕು ಮುಖಗಳಲ್ಲಿ ಬರೆ ರೆಲಾಗಿದೆ. 
ಬಿ. ಎಲ್‌. ರೈಸ್‌ ಸಾಹೇಬರು ; ಅನಂತರ ಇದನ್ನು ಶಾಸನವು ಇಂದಿಗೂ ಸುಸ್ಪಷ್ಟವಾಗಿಯೆ "ಇದೆ. ಈ 
ಪರಿಷ್ಕರಿಸಿದವರು ಆರ್‌. ನರಸಿಂಹಾಚಾರ್ಯರು... ಈ ಶಾಸನವನ್ನು ಎಂ. ಹನುಮಂತರಾಯರು ಪುನಃ 
ಇಬ್ಬ ರು ಮಹನೀಯರೂ ಈ ಶಾಸನವನ್ನು ಆದೇಕೆ ಪರಿಷ್ಕರಿಸಿ ಪ್ರಕಟೂದ್ದಾರೆ.2 ಶ್ರೀಯುತರು ಶಾಸನಕವಿ, 


ಸರಿಯಾಗಿ ಪ್ರ ಕಟಿಸಲಿಲ್ಲವೊ ಇರು ಈ ಪ್ರಸಕ್ತಿ, ಶಾಸನ ಶೈಲಿ. ಈ ಬಗ್ಗೆ ವಿಶೇಷವಾಗಿ 


ಕೈಯಲ್ಲೀ ಶಾಸನವು ಶುದ್ಧ ಬರೆದಿದ್ದು ರೆ ಏನು ಇದರಲ್ಲಿನ ಜಾರಿತ್ರಕ ಸಂಗತಿಯ 
ವಾಗಿದ್ದರೆ ನಮ್ಮ ಇತಿಹಾಸ ಗ್ರ ಬಗ್ಗೆ ಜಿರ್ಜ್ಚಿಸುವು ನಕ್ಕೆ ಲ. ಈ ದಿಶೆಯಲ್ಲಿ 
ಎರಿಯ ಬೇರೆಯಾಗುತ್ತಿತ್ತು .. ಅರ". ನರಸಿಂಹಾ ಶಾಸನದ ಕೆಳಗಿನ ಪಂಕ್ತಿಗಳು ತುಂಬ ಗಮನಾರ್ಹ 
ಚಾರ್ಯರು ಸಿದ್ದ ಪಡಿಸಿದ ಪಾಠ ಎಪಿಗ್ರಾಫಿಯ ವಾಗಿವೆ : 


ಬು 
೬೩ ಹೊಯ್ಸಳ ಮಹೀಭುಜನ ಟಾ 
೬೪ ಡೆ! ಅನುಪಮ ಶೌರ್ಯ್ಯಮಂ ಮೆ೫್ಶ್‌ವನೆಂತಿದಿರಾಂತ ವಿ 
೬೫ ರೋಧಿಭೂಪಪಾಂಡ್ಕನ ಬಳಗವ್ವ ೯ಮಂ ಕಿಡಿಪಿ ತಂನಹಸೂ 
೬೬ ನುಖೆನಿಪ್ಪತೆ ೈಲನಂ ಘನ ನಿಶಿತಾಸಿಯಿಂ ತಟದುದ ಕೆ ಸೈ [ರಂ]3 
೬೭ ಮುಚ್‌ದಾ ವಿರೋಧಿಗೆಂತನುನಯದಿಂದಂ.ಳವೊ 
೬೮ ಪುಪುದೀ ನರಸಿಂಹ ಭೂ ಪನೊಳು ॥ ಯಿಂತೊ ಪ್ಪುವನೇಕಗು 
೬೯ ಣಂಗಳಿನೊಪ್ಪುವ ಕಾವ್ಯ ಕಥಾನುಬಂಧದಿಂ ಸಂನುಶಚಿತ್ತಂ ನಳೆ 


೭೦ ನಹುಷಾದಿ ನ ಪಾಳಕರೀಶನಂನಣ೨ಂದಿಂನದುಂಮಾಗಳುಂ ಹೊ 


2, ಪ್ರಬುದ್ಧ ಕರ್ಣಾಟಕ, ೫೭-೩, ಪ್ರ, ೧.೮ (ಮೇಲಚ್ಚು) 


3. ಶಾಸನದ ಪಡಿಯಚ್ಚು ಗಳನ್ನು ತಂದು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಈಗ ಇರಿಸಿದೆ, ಇಲ್ಲಿನ ಕೆಲವು ಹೊಸ 
ಪಾಠಗಳನ್ನು ಹೊಸದಾ ನಗಿ ಗುರುತಿ ಸಿರುವೆ, 


೪೨ ಇತಿಹಾಸ ದರ್ಶನ 


(4 


೭೩ ಚಕ್ರವರ್ತಿ ದಿವ್ಯ ವಸ್ತ್ರಾಭರಣ ಮೂಳಲ್ಯಾನುಲೇಪನಂಗಳಿನಲಂಕೈತ 
೭೪ ನಾಗಿ ಲೀಲೆಯಿಂ ಬಂದೋಲಗಸಾಲೆಯೋಳೋಲಗಂಗೊಟ್ಟು ಕುಳಿ 


೭೫ ಳ್ಳಿಪು ದಂ ಮಹಾಪ್ರಧಾನಪ್ರಕರ ಸೇನಾನಾಥಯೂ 


ಉು 


೭೬೬ ಥ ಪ್ರಸಿದ್ಧ ಮಂತ್ರಿ ನಿಕರ ಪ್ರಮುಖ ನಿಖಿಳ ಪರಿಜನಂಗಳಿ 
೭೭ [ದಂ]ದ ವಿಚಿತ್ರ ವಸ್ತ್ರ ಮಣಿ ಕನಕವಿಭೂಷಣ ಭೂಷಿತ 
೭೮ ರಾಗಿ ಬಂದಾ ತೆಂಕಣ ಚಕ್ರವರ್ತ್ತಿಯೊಳ್ಳಯೆ....ವ 

೭೯ ರ್ಗ್ಗದಿಂ ಪ್ರತಿಹಾರ ನಿರೂಪಿತ ಸ್ಥ ಛಂಗಳೊಳು ಕುಳ್ಳಿ 


೮೦ ಪ್ಪುದುಂ ತದನಂತರಂ ತಾಳಗೀತ ವಾದ್ಯ ವಿದ್ಯಾವಿದರಂ ತರದಿಂ 


ವರ್ತಿ ಮೆಚಿ ಮೆಚು 


ಜ ಜ 


೮೨ ಗೊಟಾ, ಸಮಯದೊಳೆ ಸಮಯಂಬಡೆದು ಸ್ಪಾತಿಶ [ಯ] 
Ww 


ಲು 
೮೩ ಪಕಟಿಂ ಮಾಡಲಾಗಿ ರುಂಬೆಯ 


ಬಾವಂನವೀರರ ವೀರಗುಣ 


೮೪ ಕಥಾಳಾಪಂಗಳಿಂ ಕವಿಗಮಕಿ ವಾದಿ ವಾಗ್ಮಿಗಳಾ ನರೇಂದ ನಂ ಮೆಚ್ಚಿ 
ಸ 3 


ಖಿ, ದಾತ, ಪಿ 
೮೫ ಸಿ ಮಚು ವಡೆವುದಂ ಕಂಡಾ ಜೆಂನಮ 


ಲ್ಲನ ರವಳಬೋವಂ 


Uy 
೧ 


೮೬ ಗಂಡುಬೆರ್ಚಿ ಮಚ್ಚರಿಸಿಯಾ ನೂಜ ನಾಲ್ವರೊಳೊರ್ವ್ವನುಂ 


(ಕ್ಕಿ 
ಗು 
ತ್ರ 
Ce 

ಚ 
ತ 


ದ ಪೂರ್ವ: ಕಣಚಕ ವತಿ೯ಯೆಂ ಪ 
ುದ ಪೂರ್ವ್ವವೀರದಿಂದೀ ತೆಂಕಣಚಕ್ರವರ್ತ್ತಿಯಂ ಪ್ರ 


೮೮ ತಾಪನಾರಸಿಂಹದೇವಭೂಪನಂ ಮೆಚ್ಚಿಸಿ ಮಚ್ಚುವಡೆದು 
೮೯ ಲೆಂಕತನಕ್ಕೆ ಬಿಂಕಮಂ ಪಡೆದು ನಿರ್ಮ್ಮಳಕೀರ್ತ್ತಿಯಂ ಪಡೆವೆನೆಂದು 


ಅಬೆ (ದ % ಮ 
೯೦ ಪೂಣ್ಣು ಬಳಿಕ್ಕಂ ॥.... ಇತ್ಯಾದಿ 


ಈ  ಉಲ್ಲೇಖನದಲ್ಲಿ ೧ನೆಯ ನರಸಿಂಹನನ್ನು 
“ತೆಂಕಣ ಚಕ್ರವರ್ತಿ” "ಯಾದವ ಚಕ್ರವರ್ತ್ತಿ' ಎಂದು 
ಹೇಳಿದ ಸಂಗತಿಯಿಂದ ಆತನೇ ಹೊಯ್ಸಳ ವಂಶದಲ್ಲಿ 
ಮೊದಲ ಚಕ ವರ್ತಿಯೆಂಬುದು ಸ್ಪಷ್ಟವಿದೆ. ಆತ 


¢ ದದ್ದು ಹೇಗೆಯೆಂದರೆ ತನ್ನ ಒಡೆಯನ ಮಗ 


ಆ 
ಧಿ ಹಾ pS ಕಾದು ನಾ ವೆ N ತ್‌] ಲ 
ನಾದ ತೆ ಲಪನನ್ನು ತನ್ನ ಹರಿತವಾದ ಕತ್ತಿಯಿಂದ ಕತ್ತರಿಸಿ . 


ಷ್ಠ 
ಎಂಬುದೂ ಶಾಸನದ ಪಂಕ್ತಿ ೬೫೬೬ರಲ್ಲಿ ಸ್ಪ ಷ್ಟವೇ 


ಎಬ್ಬಿಸಿ ಎರಬ ಲಯ ಬ್ಬ 
ಇದಿ. ಈ ಘಟನೆ ಯಾವಾಗ ನಡದಿರಬಹುದು 


ಕ 


4, ತೆ 


ಇತಿಹಾಸ ದರ್ಶನ 


ಮಾಲ್ಯಾನುಲೇಪ > ಎಂದು ಓದಿಕೊಳ ಬೇಕು. 


ಕಳಚುರಿ ಬಿಜ್ಜಳನು ಅದೇ ಸುಮಾರಿಗೆ ತನ್ನನ್ನು 
ಚಕ್ರವರ್ತಿ ಎಂದು ಹೇಳಿಕೊಂಡುದುದೂ (ಹೂಲಿಯ 
ಶಾಸನಗಳು) ಗಮನಕ್ಕೆ ತಂದುಕೊಂಡರೆ ಈ ಘಟನೆಗಳು 
ಸುಮೂರು ಕ್ರಿ.ಶ. ೧೧೬೩ರಲ್ಲಿ ನಡೆದಿವೆಯೆಂದರೆ 
ತಪ್ಪಾಗುವುದಿಲ್ಲ. ಕಲ್ಮಾಣದ ಜಾಳುಕ್ಕ ಸಾಮ್ರಾಜ್ಯ 
ವನ್ನು ಒಡೆದು ಆಳಿದ ಮನೆತನಗಳಲ್ಲಿ ಕಳಚುರಿ ಬಿಜ್ಜಳ 
ಹಾಗೂ ಹೊಯ್ಸಳ ನರಸಿಂಹ(1) ಎನ್ನುವುದು ಈಗ 
ಬೆಣ್ಣಿಯಷ್ಟು ಬೆಳ್ಳಗಿದೆ. ಅಂತೆಯೆ ಇನ್ನು' ಮುಂದೆ 
೧ನೆಯ ನರಸಿಂಹನಿಗೆ ಚಕ್ರವರ್ತಿ ಎಂದು ಗೌರವಿಸ 
ಬೇಕಲ್ಲದೆ. ಇದುವರೆಗೆ ಬರೆದಂತೆ “ಇಮ್ಮಡಿ ವೀರ 
ಬಲ್ಲಾಳನು ಸಾಮ್ರಾಜ್ಯ ವನ್ನು ಸ್ಕಾ ಪಿಸಿದನುಾು ಎಂದು 


೪೩ 


ಮುಂತಾಗಿ ಬರೆಯುವುದು ಸರಿಯಲ್ಲವೆಂದೂ ಹೇಳ 
ಬೇಕಾಗಿದೆ. ಜೆ. ಡಿ. ಎಮ್‌. ಡೆರೆಟ್ಸ್‌ ಅವರು 
ಹೊಯ್ಸಳರನ್ನು ಕುರಿತ ತಮ್ಮ ಪುಸ್ತಕದಲ್ಲಿ ಬರೆದಿರುವ 
‘Narasimha missed, indeed, some splen- 
did opportunities” ಮತ್ತು ““Narasimha’s 
achivements were almost entirely negative 
in character’’5 ಎನ್ನುವ ವಾಕ್ಕಗಳು ಈಗ ಸೂಕ್ತ 


ವಾಗಿ ಮಾರ್ಪಾಟುಗೊಳ್ಳಬೇಕಿದೆ. ಡೆರೆಟ್‌, ಆವರು 


[3 


ಸಹ ಈ ಶಾಸನದ ಸರಿಯಾದ ಪಾಠವನ್ನು ಗಮನಿಸಿದ್ದರೆ 


| 


5, ದಿ ಹೊಯ್ಸಳಾಸ್‌, ಪ್ರ ೭೫, ೭೯ 


ಜ್‌ 


೪೪ 


ಅವರ ಬರವಣಿಗೆಯ ರೂಪರೇಷೆಗಳೇ ಬದಲಾಗು 


ತ್ತಿದ್ದುವು. 
೧ನೆಯ . ನರಸಿಂಹನು ತನ್ನನ್ನು ಎಲ್ಲಿಯೂ 
"ಕಳಚುರ್ಯರ ಮಾಂದಲಿಕ' ಎಂದು ಹೇಳಿಕೊಂಡಿಲ್ಲ ; 
"ಚೆಕ್ರ ವರ್ತಿ” ಎಂದು ಘೋಷಿಸಿಕೊಂಡವನು ಹಾಗೆ ಹೇಳಿ 
ಕೊಳ್ಳದೆ ಇದ್ದುದು ಸಹಜವೇ. ಕರ್ನಾಟಕ ದೇವ 
A 


ಕ್ರಿ.ಶ. ೧೧೬೨-೬೩ರಲ್ಲಿ ಎರಡು ಸಾಮ್ರಾಜ್ಯಗಳಲ್ಲಿ 


ಹರಿದು ಹಂಚಿಕೆಯಾಯಿತು ಎಂಬುದು ಇದೀಗ ನಾವು 
ದಾಖಲಿಸಬೇಕಾದ ಸಂಗತಿಯಾಗಿದೆ. 


ಇತಿಹಾಸ ದರ್ಶನ. 


